॥ ಕಂಡೆ ನಾ ಗೋವಿಂದನ ॥ 


ಕಂಡೆ ನಾ ಗೋವಿಂದನ । 
ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ॥ ಪ ॥ 


ಕೇಶವ ನಾರಾಯಣ ಶ್ರೀಕೃಷ್ಣನ । 
ವಾಸುದೇವ ಅಚ್ಕುತಾನಂತನ ॥ 
ಸಾಸಿರ ನಾಮದ ಶ್ರೀ ಹೃಷೀಕೇಶನ । 
ಶೇಷಶಯನ ನಮ್ಮ ವಾಸುದೇವ ಸುತನ ॥ ೧ ॥ 


ಮಾಧವ ಮಧುಸೂದನ ತ್ರಿವಿಕ್ರಮನ । 
ಂಯಾದವಕುಲವಂದ್ಯನ ॥ 

ವೇದಾಂತ ವೇದ್ಯನ ಇಂದಿರಾರಮಣನ । 

ಆದಿ ಮೂರುತಿ ಪ್ರಹ್ಲಾದವರದನ ॥ ೨ ॥ 


ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ । 
ಶರಣಾಗತ ರಕ್ಷಕನ ॥ 
ಕರುಣಾಕರ ನಮ್ಮ ಪುರಂದರವಿಠಲನ । 


ನೆರೆ ನಂಬಿದೆನು ಬೇಲೂರ ಚೆನ್ನಿಗ ॥ 8. ॥ 


ಬರಹ-ಉಚಿತ ಕ ನ್ನಡ /ದೇವನಾಗರೀ ತಂ ತ್ರಾಂಶ 


ಬುಧವಾರ, ನವಂಬರ್‌ ೨೬, ೨೦೦೮ 


